ಉತ್ತರಿಸುವ ಸಚಿವರು 


ಕರ್ನಾಟಿಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 337 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


: 06.03.2020 
: ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಚೆಯಿಂದ 


ಚುನಾಯಿತರಾದವರು) 


: ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 


ಮತ್ತು ಸಂಸ್ಕತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


ಪ್ರಶ್ನೆ 


ಉತ್ತರ 


ಕರಾವಳಿ ಭಾಗದ ಕಂಬಳ ಜಾನಪದ 


ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆಯ 'ವೀರ ರಾಣಿ 


ಕ್ರೀಡೆಗೆ ಪ್ರೋತ್ಸಾಹ ನೀಡಲು ಸರ್ಕಾರ 
ಯಾವ ಕ್ರಮ ಕೈಗೊಂಡಿದೆ; ಕಳೆದ 


ಅಬ್ಬಕ್ಕ ಸಂಸ್ಕೃತಿ ಗ್ರಾಮ'ದಲ್ಲಿ 10 ಎಕರೆ ಜಾಗದಲ್ಲಿ 
'ಕೋಟಿ-ಚೆನ್ನಯ್ಯ' ಹೆಸರಿನ ಜೋಡುಕರೆಯನ್ನು 


ಎರಡು ವರ್ಷಗಳಲ್ಲಿ ಎಷ್ಟು ಕಂಬಳ 
ಕ್ರೀಡೆಗಳು ಜರುಗಿವೆ; (ಜಿಲ್ಲಾವಾರು 
ವಿವರ ನೀಡುವುದು) 


ನಿರ್ಮಾಣ ಮಾಡಲಾಗಿದ್ದು, ವೀಕ್ಮಕರ ಗ್ಯಾಲರಿ 
ಮತ್ತಿತರ ಅಗತ್ಯ ಮೂಲಸೌಕರ್ಯಗಳೊಂದಿಗೆ ಕಂಬಳ 
ಕ್ರೀಡಾಂಗಣವನ್ನು ನಿರ್ನಿಸಲಾಗಿದೆ. ಅದೇ ರೀತಿ, 
ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ 
ಮಿಯ್ಯಾರಿನಲ್ಲಿ 5 ಎಕರೆ ನಿವೇಶನದಲ್ಲಿ 'ಲವ-ಕುಶ' 
ಹೆಸರಿನ ಕಂಬಳ ಕ್ರೀಡಾಂಗಣವನ್ನು ನಿರ್ಮಿಸಲಾಗಿದೆ. 
ಈ ಕಂಬಳ ಕ್ರೀಡಾಂಗಣಗಳನ್ನು ನಿರ್ನಿಸಲು 
ಸರ್ಕಾರವು ಅಗತ್ಯ ಅನುದಾನವನ್ನು ಬಿಡುಗಡೆ 
ಮಾಡಿದ್ದು, ಪ್ರತಿ ವರ್ಷ ಈ ಕಂಬಳ 
ಕ್ರೀಡಾಂಗಣಗಳಲ್ಲಿ ಯಶಸ್ವಿಯಾಗಿ ಕಂಬಳವನ್ನು 
ಆಯೋಜಿಸಲಾಗುತ್ತಿದೆ. 

ಕಳೆದ ಎರಡು ವರ್ಷಗಳಲ್ಲಿ ಉಡುಪಿ ಜಿಲ್ಲೆಯಲ್ಲಿ 04 
ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13 ಕಂಬಳಗಳು 
ಸೇರಿದಂತೆ ಒಟ್ಟು 17 ಕಂಬಗಳಗಳು ಜರುಗಿವೆ. 


ಕಂಬಳ ಕ್ರೀಡೆಯಲ್ಲಿ ಭಾಗವಹಿಸುವ 


ಸ್ಪರ್ಧಾಳುಗಳಿಗೆ ಸರ್ಕಾರ ಯಾವ 
ಯಾವ ಸೌಲಭ್ಯ ನೀಡುತ್ತಿದೆ; 


ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡಾ ಕ್ಲೇತ್ರದಲ್ಲಿ 
ಅತ್ಯುತ್ತಮ ಸಾಧನೆ ಮಾಡಿದ ಸಾಧಕ 
ಕ್ರೀಡಾಪಟಿಗಳನ್ನು'ವಿಶೇಷ ಕ್ರೀಡೆ'ಗಳ ಅಡಿಯಲ್ಲಿ 
ಪರಿಗಣಿಸಿ "ಕರ್ನಾಟಿಕ ಕ್ರೀಡಾ ರತ್ನ' ಪ್ರಶಸ್ತಿಗೆ 
ಅರ್ಹರಾಗುತ್ತಾರೆ. ಇದರಲ್ಲಿ ಕಂಬಳ ಕ್ರೀಡೆಯು ಸಹ 
ಸೇರಿರುತ್ತದೆ. ಈ ಪ್ರಶಸ್ತಿಗೆ ಆಯ್ಕೆಯಾದವರಿಗೆ ರೂ 1.00 
ಲಕ್ಷ ಬಹುಮಾನ ನೀಡಲಾಗುವುದು. 

ಕಂಬಳ ಕ್ರೀಡೆಯ ಬೆಳವಣಿಗೆಗೆ ಗಣನೀಯ ಕೊಡುಗೆ 
ನೀಡಿರುವ ಕಂಬಳ ಸಂರಕ್ಷಣೆ, ನಿರ್ವಹಣೆ ಮತ್ತು 
ತರಬೇತಿ ಅಕಾಡೆಮಿ (ರಿ, ಕಾರ್ಕಳ, ಉಡುಪಿ ಜಿಲ್ಲೆ ಈ 
ಸಂಸ್ಥೆಗೆ 2017-18 ನೇ ಸಾಲಿನಲ್ಲಿ "ಕ್ರೀಡಾ ಪೋಷಕ' 
ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 

2019-20ನೇ ಸಾಲಿನಲ್ಲಿ ಮೂಡುಬಿದ್ರೆಯಲ್ಲಿ 
ಆಯೋಜಿಸಲಾದ 'ಕೋಟಿ-ಚೆನ್ನಯ್ಯ' ಜೋಡು ಕರೆ 
ಕಂಬಳಕ್ಕೆ ರೂ 5.00 ಲಕ್ಷ ಅನುದಾನವನ್ನು ಯುವ 
ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 
ಬಿಡುಗಡೆ ಮಾಡಲಾಗಿದೆ. 


2 


-2- 


ಕಂಬಳ ಹ್ರೀಡೆಯ ಕುರಿತು 
ಯುವಜನತೆಯಲ್ಲಿ ಜಾಗೃತಿ ಮೂಡಿಸಿ, 
ಜನಪ್ರಿಯಗೊಳಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು; 


ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡಾ ಕ್ಷೇತ್ರದಲ್ಲಿ 
ಅತ್ಯುತ್ತಮ ಸಾಧನೆ ಮಾಡಿದ ಸಾಧಕ 
ಕ್ರೀಡಾಪಟುಗಳು 'ವಿಶೇಷ ಕ್ರೀಡೆ'ಗಳ ಅಡಿಯಲ್ಲಿ 


"ಕರ್ನಾಟಕ ಕ್ರೀಡಾ ರತ್ನ' ಪ್ರಶಸ್ತಿಗೆ ಅರ್ಹರಾಗುತ್ತಾರೆ. |: - 


ಇದರಲ್ಲಿ ಕಂಬಳ ಕ್ರೀಡೆಯು ಸಹ ಸೇರಿರುತ್ತದೆ. 
ಆಯ್ಕೆಯಾದ ಕ್ರೀಡಾಪಟುಗಳಿಗೆ ರೂ 100 ಲಕ್ಷ 
ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. 

ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ಮತ್ತು ಕಾರ್ಕಳ 
ತಾಲ್ಲೂಕಿನ ಮಿಯ್ಯಾರಿಲ್ಲಿ ಸರ್ಕಾರದ ವತಿಯಿಂದ 
ಕಂಬಳ ಕ್ರೀಡಾಂಗಣಗಳನ್ನು ನಿರ್ಮಿಸಲಾಗಿದ್ದು, 
ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. 
ಕಂಬಳ ಕ್ರೀಡೆಗೆ ಉತ್ತೇಜನ ನೀಡುವ ಸಂಸ್ಥೆಗಳನ್ನು 
ಗುರುತಿಸಿ ಗೌರವಿಸಲಾಗುತ್ತಿದೆ. 


ಕಂಬಳ ಕ್ರೀಡೆಯಲ್ಲಿ ಭಾಗವಹಿಸುವ 
ಸ್ಪರ್ಧಾಳುಗಳಿಗೆ ತರಬೇತಿ ನೀಡಲು 
ಸರ್ಕಾರ ಯಾವ ಕ್ರಮಗಳನ್ನು 
ಕೈಗೊಂಡಿದೆ; ಇಲ್ಲವಾದಲ್ಲಿ ಈ ಕ್ರೀಡೆಯ 
ಉಳಿವು ಮತ್ತು ಬೆಳವಣಿಗೆಗೆ ಸರ್ಕಾರ 
ಯಾವ ನಿಲುವು ಕೈಗೊಳ್ಳುತ್ತಿದೆ? (ವಿವರ 
ನೀಡುವುದು) 


ಕಂಬಳ ಕ್ರೀಡೆಯಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳಿಗೆ 
ಸರ್ಕಾರದಿಂದ ನೇರವಾಗಿ ತರಬೇತಿ ನೀಡುವ 
ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ. ಆದರೆ, 
ಕಂಬಳ ಕ್ರೀಡೆಯಲ್ಲಿ ಭಾಗವಹಿಸುವ ಸ್ಪರ್ಧಾಳುಗಳಿಗೆ 
ತರಬೇತಿ ನೀಡಲು ಕಂಬಳ ಸಂರಕ್ಷಣೆ, ನಿರ್ವಹಣೆ 
ಮತ್ತು ತರಬೇತಿ ಅಕಾಡೆಮಿ (ರಿ) ಈ ಸಂಸ್ಥೆ ಕಾರ್ಯ 
ನಿರ್ವಹಿಸುತ್ತಿದ್ದು, ಕಾರ್ಕಳ ತಾಲ್ಲೂಕಿನ 
ವಮಿಯ್ಯಾರುವಿನ ಕಂಬಳ ಕ್ರೀಡಾಂಗಣದಲ್ಲಿ 
ತರಬೇತಿಯನ್ನು ಹಮ್ಮಿಕೊಳ್ಳುತ್ತಿದೆ. ಈ ಸಂಸ್ಥೆ 
ಕೆಂಬಳ ಕ್ರೀಡೆಯ ಬೆಳವಣಿಗೆಗೆ ನೀಡಿದ 
ಕೊಡುಗೆಯನ್ನು ಗುರುತಿಸಿ, 2017-18 ನೇ ಸಾಲಿನಲ್ಲಿ 
ರೂ 5.00 ಲಕ್ಷ ನಗದು ಪುರಸ್ಕಾರ ಒಳಗೊಂಡ 'ಕ್ರೀಡಾ 
ಪೋಷಕ" ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. 2019-20 
ಸೇ ಸಾಲಿನಲ್ಲಿ ಮೂಡುಬಿದ್ರೆಯಲ್ಲಿ ನಡೆದ 'ಳೋಟಿ- 
ಚೆನ್ನಯ್ಯ' ಜೋಡು ಕರೆ ಕಂಬಳಕ್ಕೆ ರೂ 5.00 ಲಕ್ಷ 
ಅನುದಾನ ನೀಡಲಾಗಿದೆ. ಈ ರೀತಿ ಸರ್ಕಾರವು 
ಕಂಬಳ ಕ್ರೀಡೆಯ ಬೆಳವಣಿಗೆಗೆ ಉತ್ತೇಜನವನ್ನು 
ನೀಡುತ್ತಿದೆ. 


ವೈಎಸ್‌ ಡಿ-/ಇಬಿಬಿ/17/2020 


ಲ ine 


ಪಿ.ಟಿ. ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


